ಕರ್ನಾಟಕ ವಿಧಾನಸಭೆ 


ಹದಿನಾಲ್ಕನೇ ವಿಧಾನಸಭೆ 
(ಐದನೇ ಅಧಿವೇಶನ) 
ಕಾರ್ಯಕಲಾಪಗಳ ಪಟ್ಟ 


ಮಂಗಳವಾರ, ದಿನಾಂಕ 16ನೇ ಡಿಸೆ೦ಬರ್‌, 2೦14 
(ಸಮಯ: ಬೆಳಗ್ಗೆ 11.೦೦ ಗಂಟಿಗೆ) 


ಕೊ ಹಾ ಅಜಾ ಸಾ! 


1. ಪ್ರಶ್ನೋತ್ತರ 


ಅ) ಸದನದಲ್ಲ ಉತ್ತರಿಸುವ ಪ್ರಶ್ನೆಗಳು | ಆರನೇ ಪಟ್ಟ 


ಆ) ದಿನಾಂಕ 12.12.೭೦14ರ ನಾಲ್ಕನೇ 
ಪಣ್ಟಂಖ೦ದ ವರ್ಗಾವಣೆಗೊಂಡ ; ನಗರಾಭವೃದ್ಧಿ ಸಚಿವರು 


ಕ್ರೀ ಎನ್‌.ಎಚ್‌. ಕೋನರೆಡ್ಡಿ ಅವರ 
ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ: 48(42) 
ಇ) ದಿನಾಂಕ 1೮.12.2೦14ರ ಐದನೇ 
ಪಟ್ಟಯಂದ ವರ್ಗಾವಣೆಗೊಂಡ ; ಅರಣ್ಯ ಸಚಿವರು 
ಶ್ರೀ ಮಂಕಾಳ ಸುಬ್ಬ ವೈದ್ಯ ಅವರ 
ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ: 68(1642) 
ಈ) ಅಖತ ಮೂಲಕ ಉತ್ತರಿಸುವ ಪ್ರಶ್ನೆಗಳು : ಆರನೇ ಪಟ್ಟ 


2. ವರದಿಯನ್ಮೊಪ್ಪಿಸುವುದು 


ಶ್ರೀ ತನ್ಪೀರ್‌ ಸೇಠ್‌ (ಅಧ್ಯಕ್ಷರು, ಕರ್ನಾಟಕ ವಿಧಾನಮಂಡಲದ ಹಿಂದುಳದ ವರ್ಗಗಳ 
ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಸಮಿತಿ) ಅವರು ಸಮಿತಿಯ 2೦14-15ನೇ ಸಾಅನ 
ಮೊದಲನೇ ವರದಿಯನ್ನೊಪ್ಪಿಸುವುದು. 


3. ಶಾಸನ ರಚನೆ 


1. ವಿಧೇಯಕವನ್ನು ಮಂಡಿಸುವುದು 


(1) ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾನಿಲಯ (ತಿದ್ದುಪಡಿ) ವಿಧೇಯಕ, 2೦14 
ಶ್ರೀ ಟ.ಅ.ಜಯಚಂದ್ರ (ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳು ಹಾಗೂ 
ಸಂಸದೀಯ ವ್ಯವಹಾರಗಳು, ಶಾಸನ ರಚನೆ,ಪಶುಸಂಗೋಪನೆ ಮತ್ತು 
ಮುಜರಾಯಿ ಸಚಿವರು) ಅವರು;- 


ಅ) 2೦14ನೇ ಸಾಅನ ಕರ್ನಾಟಕ ರಾಜ ಕಾನೂನು ವಿಶ್ವವಿದ್ಯಾನಿಲಯ (ತಿದ್ದುಪಡಿ) 
ವಿಧೇಯಕವನ್ನು ಮಂಡಿಸಲು ಸು ಕೋರುವುದು; 
ಆ) ಹಾಗೂ ವಿಧೇಯಕವನ್ನು ಮಂಡಿಸುವುದು. 
ಪು.ತಿ.ನೊಂ,. 


11. ವಿಧೇಯಕಗಳನ್ನು ಪರ್ಯಾಲೋಜಚಿಸುವುದು ಹಾಗೂ ಅ೦ಗೀಕರಿಸುವುದು 


1 ಕರ್ನಾಟಕ ಪೌರ ಸಭೆಗಳು ಮತ್ತು ಇತರ ಕೆಲವು ಕಾನೂನು (ತಿದ್ದುಪಡಿ) ವಿಧೇಯಕ, 2೦14 
ಡಾ।॥ ಖಮರುಲ್‌ ಇಸ್ಲಾಂ (ಪೌರಾಡಳತ, ಸ್ಥಳೀಯ ಸಂಸ್ಥೆಗಳು, ಸಾರ್ವಜನಿಕ ಉದ್ದಿಮೆಗಳ 
ಹಾಗೂ ಅಲ್ಪಸಂಖ್ಯಾತರ ಕಲ್ಯಾಣ ಮತ್ತು ವಕ್ಫ್‌ ಸಚಿವರು) ಅವರು:- 

ಅ) 2೦14ನೇ ಸಾಅನ ಕರ್ನಾಟಕ ಪೌರ ಸಭೆಗಳು ಮತ್ತು ಇತರ ಕೆಲವು ಕಾನೂನು 

(ತಿದ್ದುಪಡಿ) ವಿಧೇಯಕವನ್ನು ಪರ್ಯಾಲೋಜಚಸಬೇಕೆಂದು ಸೂಚಿಸುವುದು; 

ಆ) ಹಾಗೂ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಸೂಚಿಸುವುದು. 


2. ಕರ್ನಾಟಕ ಭೂ ಸುಧಾರಣೆ ಮತ್ತು ಇತರ ಕೆಲವು ಕಾನೂನು (ತಿದ್ದುಪಡಿ)ವಿಧೇಯಕ, 2೦14 
ಶ್ರೀ ವಿ. ಶ್ರೀನಿವಾಸ ಪ್ರಸಾದ್‌ (ಕಂದಾಯ ಸಚಿವರು) ಅವರು:- 
ಅ) 2೦14ನೇ ಸಾಅನೆ ಕರ್ನಾಟಕ ಭೂ ಸುಧಾರಣೆ ಮತ್ತು ಇತರ ಕೆಲವು ಕಾನೂನು 
(ತಿದ್ದುಪಡಿ) ವಿಧೇಯಕವನ್ನು ಪರ್ಯಾಲೋಚಸಬೇಕೆಂದು ಸೂಚಿಸುವುದು; 


ಆ) ಹಾಗೂ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಸೂಚಿಸುವುದು. 


3. ಕರ್ನಾಟಕ ನ್ಯಾಯಾಲಯ ಶುಲ್ಕಗಳ ಮತ್ತು ದಾವೆಗಳ ಮೌಲ್ಯ ನಿರ್ಣಯ (ತಿದ್ದುಪಡಿ) 
ವಿಧೇಯಕ, 2೦14 
ಶ್ರೀ ಟ.ಅ.ಜಯಚಂದ್ರ (ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳು ಹಾಗೂ 
ಸಂಸದೀಯ ವ್ಯವಹಾರಗಳು, ಶಾಸನ ರಚನೆ,ಪಶುಸಂಗೋಪನೆ ಮತ್ತು 
ಮುಖರಾಯಿ ಸಚಿವರು) ಅವರು:- 
ಅ) 2೦14ನೇ ಸಾಅನ ಕರ್ನಾಟಕ ನ್ಯಾಯಾಲಯ ಶುಲಗಳ ಮತ್ತು ದಾವೆಗಳ ಮೌಲ್ಯ 
ನಿರ್ಣಯ (ತಿದ್ದುಪಡಿ) ವಿಧೇಯಕವನ್ನು ಪರ್ಯಾಲೋಟಸಬೇಕೆಂದು ಸೂಚಿಸುವುದು; 


ಆ) ಹಾಗೂ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಸೂಚಿಸುವುದು. 


4. ಭಾರತ ಉತ್ತರಾಧಿಕಾರ (ಕರ್ನಾಟಕ ತಿದ್ದುಪಡಿ) ವಿಧೇಯಕ, ೭೦14 
ಶ್ರೀ ಟ.ಚ.ಜಯಚಂದ್ರ (ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳು ಹಾಗೂ 
ಸಂಸದೀಯ ವ್ಯವಹಾರಗಳು, ಶಾಸನ ರಚನೆ,ಪಶುಸಂಗೋಪನೆ ಮತ್ತು ಮುಜರಾಯಿ 
ಸಚಿವರು) ಅವರು:- 
ಅ) 2೦14ನೇ ಸಾಅನ ಭಾರತ ಉತ್ತರಾಧಿಕಾರ (ಕರ್ನಾಟಕ ತಿದ್ದುಪಡಿ) 


ಎ 


ವಿಧೇಯಕವನ್ನು ಪರ್ಯಾಲೋಚಿಸಬೇಕೆಂದು ಸೂಚಿಸುವುದು; 
ಆ) ಹಾಗೂ ವಿಧೇಯಕವನ್ನು ಅ೦ಗೀಕರಿಸಬೇಕೆ೦ದು ಸೂಚಿಸುವುದು. 


5. ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾನಿಲಯ (ತಿದ್ದುಪಡಿ) ವಿಧೇಯಕ, 2೦14 
ಶ್ರೀ ಟ.ಜ.ಜಯಚಂದ್ರ (ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳು ಹಾಗೂ ಸಂಸದೀಯ 


ವ್ಯವಹಾರಗಳು, ಶಾಸನ ರಚನೆ,ಪಶುಸಂಗೋಪನೆ ಮತ್ತು ಮುಖರಾಯಿ ಸಚಿವರು) ಅವರು:- 
ಅ) 3೦14ನೇ ಸಾಅನ ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾನಿಲಯ 


(ತಿದ್ದುಪಡಿ) ವಿಧೇಯಕವನ್ನು ಪರ್ಯಾಲೋಜಚಿಸಬೇಕೆಂದು ಸೂಚಿಸುವುದು; 
ಆ) ಹಾಗೂ ವಿಧೇಯಕವನ್ನು ಅಂಗೀಕರಿಸಬೆ8ಿಕೆಂದು ಸೂಚಿಸುವುದು. 


ಪು.ತಿ.ನೋ.. 


4. ನಿಯಮ 6೨ರ ಮೇರೆಗೆ ಸಾರ್ವಜನಿಕ ಮಹತ್ವದ ಜರೂರು 
ವಿಷಯದ ಬಗ್ಗೆ ಅಲ್ಪ ಕಾಲಾವಧಿ ಚರ್ಚೆ 


ಉತ್ತರ ಕರ್ನಾಟಕದ ಸರ್ವತೋಮುಖ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಮುಂದುವರೆದ 
ಚರ್ಚೆ ಹಾಗೂ ಸರ್ಕಾರದ ಉತ್ತರ. 


5. ಗಮನ ಸೆಳೆಯುವ ಸೂಚನೆಗಳು 


1. ಪ್ರೀ ಬ.ಬ. ನಿಂಗಯ್ಯ ಅವರು ಮೂಡಿಗೆರೆ ವಿಧಾನಸಭಾ ಕ್ಷೇತ್ರದ ಕಳಸ ಪಟ್ಟಣಕ್ಕೆ ಶಾಶ್ವತ 
ಕುಡಿಯುವ ನೀರನ್ನು ಒದಗಿಸಲು NRDWP ಯೋಜನೆ ಅಡಿಯಲ್ಲನ ಕಾಮಗಾರಿಯು 
ಪೂರ್ಣಗೊಳ್ಳದಿರುವ ಬಗ್ಗೆ ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ 
ಸಚಿವರ ಗಮನ ಸೆಳೆಯುವುದು. | 

2. ಶ್ರೀ ಹೆಚ್‌.ಡಿ. ರೇವಣ್ಣ ಅವರು ಹಾಸನ ಜಲ್ಲೆಯ ಚನ್ನರಾಯಪಟ್ಟಣ ತಾಲ್ಲೂಕು 
ದಂಡಿಗನಹಳ್ಳ ಹೋಬ ಕಾಚೇನಹಳ್ಳ ಏತ ನೀರಾವರಿ ಯೋಜನೆಯು 
ಕುಂಠಿತಗೊಂಡಿರುವ ಬಗ್ಗೆ ಮಾನ್ಯ ಭಾರೀ ಮತ್ತು ಮಧ್ಯಮ ನೀರಾವರಿ ಸಚಿವರ ಗಮನ 
ಸೆಕೆಯುವುದು. 

3. ಶ್ರೀಯುತರುಗಳಾದ ಸಿ. ಎನ್‌. ಬಾಲಕೃಷ್ಣ ಮತ್ತು ಹೆಚ್‌.ಡಿ. ರೇವಣ್ಣ ಅವರುಗಳು ಹಾಸನ 
ಜಲ್ಲೆಯ ಚನ್ನರಾಯಪಟ್ಟಣ, ಹೊಳೆನರಸೀಪುರ ಮತ್ತು ಹಾಸನ ತಾಲ್ಲೂಕುಗಳಲ್ಲ 
ಕುಡಿಯುವ ನೀರಿಗೆ ಸಮಸ್ಯೆಯಿರುವುದರಿಂದ 353 ಕೊಳವೆ ಬಾವಿ ಕಾಮಗಾರಿಗಳಗೆ 
ಅನುಮೋದನೆ ನೀಡುವ ಬಗ್ಗೆ ಮಾನ್ಯ ಗ್ರಾಮೀಣಾಭವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ 
ಸಚಿವರ ಗಮನ ಸೆಳೆಯುವುದು. 

4. ಶ್ರೀಯುತರುಗಳಾದ ಮಧು ಎಸ್‌. ಬಂಗಾರಪ್ಪ, ವೈ.ಎಸ್‌.ವಿ.ದತ್ತಾ, ಎ.ಜ.ರಮೇಶ್‌ 
ಬಂಡಿಸಿದ್ದೇಗೌಡ, ಸುಧಾಕರ್‌ಲಾಲ್‌ ಮತ್ತು ಇತರರು ರಾಜ್ಯದಲ್ಲಿ ಜಲ್ಲಾ ಪಂಚಾಯತ್‌ಗಳ 
ಮೂಲಕ ರಾಷ್ಟ್ರೀಯ ಗ್ರಾಮೀಣ ಕುಡಿಯುವ ನೀರಿನ ಯೋಜನೆಯನ್ನು ಕಾರ್ಯಗತ 
ಮಾಡುತ್ತಿದ್ದು, ಇದಕ್ಕೆ ಸಂಬಂಧಪಟ್ಟಂತೆ ಕ್ರಿಯಾ ಯೋಜನೆಯನ್ನು ತಯಾರಿಸಿ ಆಯಾ 
ಕ್ಷೇತ್ರದ ಶಾಸಕರ ಅನುಮೋದನೆಯನ್ನು ಪಡೆಯದೆ ಅನುದಾನವನ್ನು ದುರ್ಬಳಕೆ 
ಮಾಡುತ್ತಿರುವ ಖಗ್ಗೆ ಮಾನ್ಯ ಗ್ರಾಮೀಣಾಭವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಚಿವರ 
ಗಮನ ಸೆಳೆಯುವುದು. 

5.ಕ್ರೀ ಕೆ. ಎಂ. ಕೃಷ್ಣಾರೆಡ್ಡಿ ಅವರು ಚಿಂತಾಮಣಿ ತಾಲ್ಲೂಕಿನಾದ್ಯಂತ 191 ಕೊಳವೆ 
ಬಾವಿಗಳಲ್ಲಿ. 81 ಕೊಳವೆ ಬಾವಿಗಳು ವಿಫಲವಾಗಿರುವುದರಿಂದ, ಈ ಗ್ರಾಮಗಳಲ್ಲ 
ಕುಡಿಯುವ ನೀರಿನ ಸಮಸ್ಯೆಯಿಂದಾಗಿ ಸಾರ್ವಜನಿಕರಿಗೆ ತೊ೦ದರೆಯುಂಟಾಗಿರುವ ಬಗ್ಗೆ 
ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಚಿವರ ಗಮನ ಸೆಳೆಯುವುದು. 

6. ಕ್ರೀ ಸಂಜಯ ಬ. ಪಾಟೀಲ್‌ ಅವರು ರಾಜ್ಯದಲ್ಲ ಹೊಸ ನೇಕಾರರ ಕಾಲೋನಿಗಳನ್ನು 
ನಿರ್ಮಿಸುವ ಹಾಗೂ ಆ ಕಾಲೋನಿಗಳಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ 
ಬಗ್ದೆ ಜವಳ ಹಾಗೂ ಬಂದರು ಮತ್ತು ಒಳನಾಡು ಜಲಸಾರಿಗೆ ಸಚಿವರ ಗಮನ 
ಸೆಕೆಯುವುದು. 

ಪು.ತಿ.ನೋ,. 


ಜಸ್ಟ 


7. ಕ್ರೀ ಎನ್‌. ಚಲುವರಾಯಸ್ವಾಮಿ ಅವರು ಬೆಂಗಳೂರು-ಮಂಗಳೂರು ರಾಷ್ಟ್ರೀಯ ಹೆದ್ದಾರಿ 
48ರಲ್ಲ ನಾಗಮಂಗಲ ತಾಲ್ಲೂಕಿನ ಕದಬಹಳ್ಳ ಬಳ ಅಂಡರ್‌ಪಾಸ್‌ ಮತ್ತು ಸರ್ಪಿೀಸ್‌ 
ರಸ್ತೆ ನಿರ್ಮಿಸುವ ಬಗ್ದೆ ಹಾಗೂ ಬೆಳ್ಳೂರು ಕ್ರಾಸ್‌ ನಂತರ ಟೋಲ್‌ ಪ್ಲಾಜಾವನ್ನು 
ನಿರ್ಮಿಸುವುದರ ಬಗ್ಗೆ ಲೋಕೋಪಯೋಗಿ ಸಚಿವರ ಗಮನ ಸೆಳೆಯುವುದು. 

8.ಕ್ರೀ ಕೆ.ಜ. ಬೋಪಯ್ಯ ಅವರು ಸಹಕಾರ ಇಲಾಖೆಯ ಸುತ್ತೋಲೆ ಸಂಖ್ಯೆ 
ಆರ್‌.ಸಿ.ಎಸ್‌/ಸಿಆರ್‌ಡಿ/1/2೦13-14 ರಂತೆ ದಿನಾಂಕ 28.08.2014ರಂದು 
ಹೊರಡಿಸಿರುವ ಸುತ್ತೋಲೆಯನ್ನು ಹಿಂಪಡೆಯುವ ಬಗ್ಗೆ ಸಹಕಾರ ಮತ್ತು ಸಕ್ಕರೆ ಸಚಿವರ 
ಗಮನ ಸೆಳೆಯುವುದು. 

೨. ಕ್ರೀ ಗೋವಿಂದ ಎಂ. ಕಾರಜೋಳ ಅವರು ಮಾಜ ದೇವದಾಸಿಯರಿಗೆ ಮಂಜೂರು ಮಾಡಿ 
ಬಡುಗಡೆ ಮಾಡಿದ ಮಾಸಾಶನವನ್ನು ಕಳೆದ ೨ ತಿಂಗಳಂದ ನೀಡದಿದ್ದರಿಂದ ಬಡ 
ಮಹಿಳೆಯರಿಗೆ ತೊಂದರೆಯುಂಬಾಗಿರುವ ಬಗ್ಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ, 
ವಿಕಲಚೇತನರ ಮತ್ತು ಹಿರಿಯ ನಾಗರೀಕರ ಸಬಲೀಕರಣ ಹಾಗೂ ಕನ್ನಡ ಮತ್ತು 
ಸಂಸ್ಕೃತಿ ರಾಜ್ಯ ಸಚಿವರ ಗಮನ ಸೆಳೆಯುವುದು. 

10. ಶ್ರೀಮತಿ ವಿನೀಶಾ ನೆರೋ ಅವರು ಬೆಂಗಳೂರಿನ ಕಾಕ್ಸ್‌ಲೌನ್‌ ಮಾರುಕಟ್ಟೆಯನ್ನು 
ಸ್ಥಳಾಂತರಿಸುವ ಬಣ್ಣಿ ಹಾಗೂ ಬೆಂಗಳೂರಿನಲ್ಪರುವ 1 ಮಾರುಕಟ್ಟೆಗಳಲ್ಲ ಅಗತ್ಯ 
ಸೌಲಭ್ಯಗಳನ್ನು ಒದಗಿಸುವ ಬಗ್ಗೆ ಮುಖ್ಯಮಂತ್ರಿಯವರ ಗಮನ ಸೆಳೆಯುವುದು. 

11. ಶ್ರೀ ಕೆ.ಆ. ಪ್ರಸನ್ನ ಕುಮಾರ್‌ ಅವರು ಶಿವಮೊಗ್ಗ ಮಹಾನಗರ ಪಾಅಕೆಯ ವ್ಯಾಪ್ತಿಯಲ್ಲ 
ನಗರ ಸಾರಿಗೆ ವ್ಯವಸ್ಥೆ ಇಲ್ಲದೆ ನಗರದ ಸಾರ್ವಜನಿಕರಿಗೆ ತೊಂದರೆಯಾಗುತ್ತಿರುವ ಬಗ್ಗೆ 
ಸಾರಿಗೆ ಸಚಿವರ ಗಮನ ಸೆಳೆಯುವುದು. 

12.ಕ್ರೀ ಎಂ.ಟ. ಕೃಷ್ಣಪ್ಪ ಅವರು ತುರುವೇಕೆರೆ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲ ಬರುವ 
ಮಲಘಟ್ಟ ಕೆರೆಯನ್ನು ಪ್ರವಾಸಿ ತಾಣವಾಗಿ ಪರಿಗಣಿಸುವ ಬಗ್ಗೆ ಉನ್ನತ ಶಿಕ್ಷಣ ಮತ್ತು 
ಪ್ರವಾಸೋದ್ಯಮ ಸಚಿವರ ಗಮನ ಸೆಳೆಯುವುದು. 

13. ಕ್ರೀ ಪಿ ರಾಜೀವ್‌ ಅವರು ಬೆಳಗಾವಿ ಜಲ್ಲೆ ರಾಯಭಾಗ ತಾಲ್ಲೂಕಿನಲ್ಲ ರೈತರು ನೀರಾವರಿ 
ಯೋಜನೆಯಡಿ ವಿವಿಧ ಜಲಮೂಲದಿ೦ದ ಜಮೀನುಗಳಗೆ ಬೇರೆಯವರ ಜಮೀನುಗಳ 
ಮೂಲಕ ಪೈಪ್‌ ಲೈನ್‌ ಕಾಮಗಾರಿ ಮಾಡಲು ಅವಕಾಶ ನೀಡದಿರುವ ವ್ಯಕ್ತಿಗಳ ವಿರುದ್ಧ 
ಕ್ರಮ ಕೈಗೊಳ್ಳುವ ಬಗ್ಗೆ ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳು ಹಾಗೂ 
ಸಂಸದೀಯ ವ್ಯವಹಾರಗಳು, ಶಾಸನ ರಚನೆ ಮತ್ತು ಪಶುಸಂಗೋಪನೆ ಹಾಗೂ 
ಮುಜರಾಯಿ ಸಚಿವರ ಗಮನ ಸೆಳೆಯುವುದು. 

14.ಶ್ರೀ ಆರ್‌. ಅಶೋಕ್‌ ಅವರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವತಿಯಂದ 
ದಿನಾಂಕ; ಐ೮.1.2೦14ರಂದು ಸಾರ್ವಜನಿಕ ಸೇವೆಗಾಗಿ ಇದ್ದ ಆಂಬುಲೆನ್‌ 108 
ಸೇವೆಗಳ ವಾಹನಗಳ ಮೇಲೆ ಮುಖ್ಯಮಂತ್ರಿಗಳ ಹಾಗೂ ಆರೋಗ್ಯ ಸಚಿವರ ಭಾವ 
ಚಿತ್ರಗಳನ್ನು ಹಾಕಿರುವ ಬಗ್ಗೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರ ಗಮನ 
ಸೆಳೆಯುವುದು. 


ಪು.ತಿ.ನೋ,. 


- 5 


15.ಶ್ರೀ ಎಸ್‌. ಸುರೇಶಕುಮಾರ್‌ ಅವರು ಟ್ರಯಲ್‌ ರೂಂ, ಖಾಸಗಿ ಹೋಟೆಲ್‌, ಮತ್ತು 
ಮಹಿಳೆಯರ ಶೌಚಾಲಯದ ರಹಸ್ಯ ಕ್ಯಾಮೆರಾಗಳನ್ನು ಅಳವಡಿಸಲಾಗಿದ್ದ ಪ್ರಕರಣಗಳಲ್ಲ 
ಹಾಗೂ ಮಹಿಳೆಯರ ಮತ್ತು ಹೆಣ್ಣು ಮಕ್ಕಳ ಮೇಲೆ ನಡೆಯುತ್ತಿರುವ ಅತ್ಯಾಚಾರ ಮತ್ತು 
ಲೈಂಗಿಕ ದೌರ್ಜನ್ಯ ಪ್ರಕರಣಗಳ ಆರೋಪಿಗಳ ವಿರುದ್ಧ ಕ್ರಮ ಕೈಗೊಳ್ಳುವ ಬಗ್ಗೆ ಗೃಹ 
ಸಚಿವರ ಗಮನ ಸೆಳೆಯುವುದು. 

16.ಶ್ರೀ ಬ.ಜ ಚಿಮ್ಮನಕಲ್ಟ ಅವರು ಬಾಗಲಕೋಟೆ ಜಲ್ಲೆಯ ಬದಾಮಿಯಲ್ಲ ಲಅತಕಲಾ 
ವಿಶ್ವವಿದ್ಯಾನಿಲಯವು. ಕಾರ್ಯಾರಂಭವಾಗದಿರುವ ಬಗ್ಗೆ. ಉನ್ನತ ಶಿಕ್ಷಣ ಮತ್ತು 
ಪ್ರವಾಸೋದ್ಯಮ ಸಚಿವರ ಗಮನ ಸೆಳೆಯುವುದು. 

17. ಡಾ| ಎ.ಐ. ಮಾಲಕರೆಡ್ಡಿ ಅವರು ಯಾದಗಿರಿ, ಚಿಕ್ಕಬಳ್ಳಾಪುರ,ರಾಮನಗರ ಜಲ್ಲಾ ಕೇಂದ್ರಗಳ 
ನಗರ ಯೋಜನಾ ಪ್ರಾಧಿಕಾರಗಳನ್ನು ` ನಗರಾಭವೃದ್ಧಿ ಪ್ರಾಧಿಕಾರಗಳನ್ನಾಗಿ 
ಮೇಲ್ದರ್ಜೆಗೇರಿಸುವ ಖಗ್ಗೆ ನಗರಾಭಿವೃದ್ಧಿ ಸಚಿವರ ಗಮನ ಸೆಳೆಯುವುದು. 

18.ಶ್ರೀ ಮಾಅಕಯ್ಯ ವಿ. ಗುತ್ತೇದಾರ ಅವರು ಅಫಜಲಪೂರ ತಾಲ್ಲೂಕಿನಲ್ಲಿ ಅವಶ್ಯವಿರುವ 
ಗ್ರಾಮಗಳಗೆ ಸ್ಥಶಾನಕ್ಕೆ ಸೂಕ್ತ ಜಾಗವನ್ನು ಒದಗಿಸುವ ಬಗ್ಗೆ ಕಂದಾಯ ಸಚಿವರ ಗಮನ 
ಸೆಳೆಯುವುದು. 

19.ಶ್ರೀ ಕೆ.ಬ.ಕೋಳವಾಡ್‌ ಅವರು ರಾಜ್ಯದ ಪ್ರತಿಯೊಂದು ಗ್ರಾಮಗಳಲ್ಲಿ ನಗರದ 
ಪ್ರದೇಶದಲ್ಲರುವಂತೆ ಗ್ರಾಮೀಣ ಆಶ್ರಯ ಸಮಿತಿಯನ್ನು ಸ್ಥಾಪಿಸುವ ಬಗ್ಗೆ 
ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಚಿವರ ಗಮನ ಸೆಳೆಯುವುದು. 

2೦. ಶ್ರೀ ಸಿ.ಟ. ರವಿ ಅವರು ಗ್ರಾಮೀಣ ಪುನರ್‌ ವಸತಿ ಯೋಜನೆಯಡಿ ವಿಕಲಚೇತನರ 
ಹಾಗೂ ಹಿರಿಯ ನಾಗರೀಕರ ಸಬಲೀಕರಣ ಇಲಾಖೆಯಲ್ಲ ಕರ್ತವ್ಯ ನಿರ್ವಹಿಸುತ್ತಿರುವ 
ವಿವಿಧೋದ್ದೇಶ ಮತ್ತು ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರಿಗೆ ಗೌರವ ಧನವನ್ನು 
ಹೆಚ್ಚಿಸುವ ಹಾಗೂ ಇವರುಗಳನ್ನು ಖಾಯಂಗೊಳಸುವ ಬಗ್ಗೆ ಮಹಿಳಾ ಮತ್ತು ಮಕ್ಕಳ 
ಅಭಿವೃದ್ಧಿ, ವಿಕಲಚೇತನರ ಮತ್ತು ಹಿರಿಯ ನಾಗರೀಕರ ಸಬಲೀಕರಣ ಹಾಗೂ ಕನ್ನಡ 
ಮತ್ತು ಸಂಸ್ಕೃತಿ ರಾಜ್ಯ ಸಚಿವರ ಗಮನ ಸೆಳೆಯುವುದು. 

21.ಶ್ರೀ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕಾರ್ಮಿಕರ 
ಅಭಿವೃದ್ಧಿಗಾಗಿ ಜಾರಿಗೆ ತಂದಿರುವ ಹಲವಾರು ಸೌಲಭ್ಯಗಳು/ಯೋಜನೆಗಳ 
ಮಾಹಿತಿಗಳನ್ನು ಕಾರ್ಮಿಕರಿಗೆ ಒದಗಿಸುವ ಬಗ್ಗೆ ಕಾರ್ಮಿಕ ರಾಜ್ಯ ಸಚಿವರ ಗಮನ 
ಸೆಳೆಯುವುದು. | 

2೭. ಶ್ರೀ ಅರಬೈಲ್‌ ಶಿವರಾಮ್‌ ಹೆಬ್ಬಾರ್‌ ಅವರು ಕುಯ್ದ ಮತ್ತು ಹಾಡಿ ಜಾಗಗಳು ಉತ್ತರ 
ಕನ್ನಡ ಜಲ್ಲೆಯಲ್ಲ ಬಹಳ ದೊಡ್ಡ ಪ್ರಮಾಣದಲ್ಲರುವುದರಿಂದ ಕರ್ನಾಟಕ ಭೂ ಕಂದಾಯ 
ಕಾಯ್ದೆಯನ್ನು ಬದಲಾವಣಿ ಮಾಡುವ ಬಗ್ಗೆ ಕಂದಾಯ ಸಚಿವರ ಗಮನ ಸೆಳೆಯುವುದು. 

23. ಕ್ರೀ ಅರವಿ೦ದ ಚಂದ್ರಕಾಂತ ಬೆಲ್ಲದ್‌ ಅವರು ರಾಜ್ಯ ಶಾಲಾ ದಾಖಲಾತಿಗಳಲ್ಲ 
ವಿದ್ಯಾರ್ಥಿಗಳ ಹೆಸರು, ತಂದೆಯ ಹೆಸರು ಹಾಗೂ ಅಡ್ಡ ಹೆಸರುಗಳಂದ ಸಣ್ಣ ಪುಟ್ಟ 
ತಿದ್ದುಪಡಿಗೆ ನ್ಯಾಯಾಲಯ ಡಿಕ್ರಿಯನ್ನು ಅನುಷ್ಠಾನ ಮಾಡುತ್ತಿರುವುದರಿಂದ ಬಡ 
ವಿದ್ಯಾರ್ಥಿಗಳಗೆ ತೊ೦ದರೆಯಾಗುತ್ತಿರುವ ಬಗ್ಗೆ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ರಾಜ್ಯ 
ಸಚಿವರ ಗಮನ ಸೆಳೆಯುವುದು. 


ಪು.ತಿ.ನೊಂ,. 


ಸ 


24. ಡಾ| ವಿಶ್ವನಾಥ ಈ. ಪಾಟೀಲ್‌ ಅವರು ರೈತರು ಬೆಳೆದ ತಾಳೆ ಬೆಳಿಗೆ ಸೂಕ್ತ ಬೆಲೆಯುಲ್ಲದೆ 
ತಾಳೆ ಬೆಳೆಗಾರರು ಸಂಕಷ್ಟಕ್ಕೀಡಾಗಿರುವುದರಿ೦ದ ಬೆಳೆಗೆ ಬೆಂಬಲ ಬೆಲೆಯಾಗಿ 
ರೂ.15೦೦೦ಗಳನ್ನು ಸರ್ಕಾರ ಘೋಷಿಸಿರುವ ಬಗೆ ಕೃಷಿ ಮಾರುಕಟ್ಟೆ ಮತ್ತು 


೧ 


ತೋಟಗಾರಿಕೆ ಸಚಿವರ ಗಮನ ಸೆಳೆಯುವುದು. 
2೮. ಶ್ರೀ ಈಶ್ವರ ಬ. ಖಂಡ್ರೆ ಅವರು ಜೀದರ್‌ ಜಲ್ಲೆಯಲ್ಲನ ನಗರ ಸ್ಥಳೀಯ ಸಂಸ್ಥೆ 


ಗಳ 


ಅಭಿವೃದ್ಧಿಗಾಗಿ ಮುಖ್ಯಮಂತ್ರಿಗಳ ಸಣ್ಣ ಮತ್ತು ಮಧ್ಯಮ ಪಟ್ಟಣ ಅಭಿವೃದ್ಧಿ ಯೋಜನೆಯ 
ನಗರೋತ್ಥಾನ ಹ೦ತ-2 ರ ಕಾಮಗಾರಿಯ ನಿರ್ವಹಣೆ ಸಲಹೆಗಾರ ಪಿ.ಎಂ.ಸಿ 


ಕನ್ನಲ್ಲೆನ್ಸಿಯವರ ನಿರ್ಲಕ್ಷತನದಿಂದ ಸ್ಥಗಿತಗೊಂಡಿರುವ ಬಗ್ಗೆ ಪೌರಾಡಳತ, ಸ್ಥಳ 


ಯ 


ಸಂಸ್ಥೆಗಳು, ಸಾರ್ವಜನಿಕ ಉದ್ದಿಮೆಗಳ ಹಾಗೂ ಅಲ್ಪಸಂಖ್ಯಾತರ ಕಲ್ಯಾಣ ಮತ್ತು ವಕ್ಫ್‌ 


ಛ 


ಸಚಿವರ ಗಮನ ಸೆಳೆಯುವುದು. 


6. ನಿಯಮ 6೨ರ ಮೇರೆಗೆ ಸಾರ್ವಜನಿಕ ಮಹತ್ವದ ಜರೂರು 
ವಿಷಯದ ಬಗ್ಗೆ ಅಲ್ಪ ಕಾಲಾವಧಿ ಚರ್ಚೆ 


1. ಕ್ರೀಯುತರುಗಳಾದ ಜಗದೀಶ ಶೆಟ್ಟರ್‌, ಬಸವರಾಜ ಬೊಮ್ಮಾಲು, ಕೆ.ಜ.ಬೋಪಯ್ಯ, 
ಸಿ.ಟ.ರವಿ, ವಿ.ಸುಸೀಲ್‌ಕುಮಾರ್‌ ಹಾಗೂ ಇತರರು ಪಶಿಮ ಘಟ್ಟಗಳ ಸಂರಕ್ಷಣಿ ಕುರಿತು 


ಜ 


ಡಾ|| ಕಸ್ತೂರಿ ರಂಗನ್‌ ನೀಡಿರುವ ವರದಿ ಅನುಷ್ಠಾನದಿಂದಾಗಿ ಪಕ್ಚಿಮ ಘಟ್ಟಗ 


೦ 


ಆಗೆ 


ಹೊಂದಿಕೊಂಡಿರುವ ಅಲ್ಲೆಗಳ ಜನರಿಗೆ ಅನ್ಯಾಯವಾಗದಂತೆ ಅವರನ್ನು ಒಕ್ಕಲೆಜ್ಜಸದಂತೆ 


ತಡೆಯಲು ಸರ್ಕಾರ ಕೈಗೊಂಡಿರುವ ಕ್ರಮಗಳ ಬಗ್ದೆ ಚರ್ಚೆ. 


2. ಶ್ರೀಯುತರುಗಳಾದ ಕೆ.ಎಂ.ಶಿವಅಂಗೇಗೌಡ, ವೈ.ಎನ್‌. ರುದ್ರೇಶ್‌ಗೌಡ ಮತ್ತು ಹೆಚ್‌.ಡಿ. 
ಕುಮಾರಸ್ವಾಮಿ ಅವರುಗಳು ರಾಜ್ಯದ ಬಹುಹಳ್ಳ ಕುಡಿಯುವ ನೀರಿನ ಡಿಜಒಟ 
ವ್ಯವಸ್ಥೆಯಲ್ಲ ಅರಸೀಕೆರೆ ತಾಲ್ಲೂಕಿನ 477 ಹಳ್ಳಗಳಗೆ ಟೆಂಡರ್‌ ಪ್ರಕ್ರಿಯೆ ಹಾಗೂ ಶಂಕು 


ಸ್ಥಾಪನೆ ಮುಗಿದಿದ್ದರೂ ಕಾರ್ಯರೂಪಕ್ಕೆ ಬಾರದಿರುವ ಬಗ್ಗೆ ಚರ್ಚೆ. 
3. ಶ್ರೀಯುತರುಗಳಾದ ಕೆ.ಎಸ್‌.ಪುಟ್ಟಣ್ಣಯ್ಯ, ಏಎ೦.ರಾಜಣ್ಣ ಮತ್ತು ಉಮೇಶ್‌ ವಿ. 


ಟಬ 


ತ್ತಿ 


ಅವರುಗಳು ಸುವರ್ಣ ಗ್ರಾಮ ಯೋಜನೆಯ ಬದಲಾಗಿ ವಿಕಾಸ ಗ್ರಾಮ ಯೋಜನೆಯನ್ನು 
ಜಾರಿಗೆ ತಂದಿರುವುದರಿಂದ ಗ್ರಾಮಾಂತರ ಪ್ರದೇಶ ಜನರಿಗೆ ಮೂಲಭೂತ ಸೌಕರ್ಯಗಳು 


ದೊರೆಯದಿರುವ ಬಗ್ಗೆ ಚರ್ಚೆ. 


ಹಿ. ಓ೦ಪ್ರಕಾಶ 

ಕಾರ್ಯದರ್ಶಿ 

Rg N 
ವಿಧಾನಸಭೆಯ ಕಾರ್ಯಕಲಾಪಗಳ ಪಟ್ಟಿಯನ್ನು ವೆಬ್‌ಸೈಟ್‌ನಲ್ಲಿಯೂ ಸಹ ಪಡೆದುಕೊಳ್ಳಬಹುದು. 
(www.kar.nic.in/kla) 


